ಮಕ್ಷಳ ಶೈಕಣಿಕ ಹಕು ಕಾನೂನಿನ ಅಡಿಯಲ್ಲ ಪ್ರಾಥಮಿಕ 
ಶಾಲೆಗಳಲ್ಪನ ಮಕ್ಕಳ ದಾಖಲಾತಿಯ ಪ್ರಮಾಣ ಶೇ ೨6 ರಷ್ಟು 
(ಅಸರ್‌ 2೦13) ಹೆಚ್ಚಿದೆ. ಆದಾಗ್ಯೂ, ಭಾರತದಲ್ಲನ ಶಿಕ್ಷಣ 
ಕ್ಷೇತ್ರಗಕಲ್ಲ ಹೇಳಕೊಟ್ಟದ್ದನ್ನು ಮನಸ್ತಲ್ಲ ಇಟ್ಟುಕೊಳ್ಳುವಶಕ್ತಿ, 
ಹೇಳಕೊಟ್ಟದ್ದನ್ನು ಮತ್ತೆ ಹೇಳುವುದು, ಮಧ್ಯದಲ್ಲೇ ಶಾಲೆ 
ಡುವುದು ಮತ್ತು ಕಲಕೆಯ ಮಟ್ಟಕ್ಕೆ ಸಂಬಂಧಪಟ್ಟ ಅನೇಕ 
ಸಮಸ್ಯೆಗಳು ಇನ್ನೂ ದೊಡ್ಡ ಸವಾಲುಗಳಾಗಿಯೇ ಉಳದಿವೆ. 
ಆದ್ದರಿಂದ. ಶಾಲೆಗಕಲ್ಲ ಮಗುವಿನ ದಾಖಲಾತಿ, ಮಗು ಶಾಲೆಗೆ 
ಒದ್ಗಿಕೊಳ್ಳುವುದು ಮತ್ತು ಯಶಸ್ವಿಯಾಗುವಿಕೆಯನ್ನು ಅರ್ಥ 
ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ 
ಮನೆಯುಂದ ಶಾಲೆಗೆ ಮಗು ಹೊಂದಿಕೊಳ್ಳುವುದು ಬಹಳ 
ಪ್ರಮುಖ ಘಟನೆಯಾಗಿದೆ. ಮಗುವಿನ ಸ್ಥಿತ್ಯಂತರ ಎಂದರೆ, 
ಮನೆ ಅಥವಾ ಆರಂಭಕ ಬಾಲ್ಯದ ಶಿಕ್ಷಣದ ಶಾಲೆಯುಂದ 
(ಯುನಿಸೆಫ್‌, ೭2೦12) ಮಗುವು ಪಧ್ಧತಿ ಶಾಲೆಗೆ 
ಹೋಗುವ ಮೊದಲು ಮತ್ತು ನಂತರದ ಅವಧಿಯಾಗಿದೆ. 
ವಿದ್ವಾಂಸರ ಕೃತಿಗಳಲ್ಲ ಒಪ್ಪಿಕೊಂಡಿರುವ ಪ್ರಕಾರ. ಮಕ್ಕಳಲ್ಲ 
ಸ್ಥಿತ್ಯಂತರವು ಸರಾಗವಾಗಿ ಆಗಬೇಕಾದರೆ, ಮಕ್ಕಳು 
ಶಾಲೆಗೆ ತಯಾರಾಗಿರಬೇಕು ಹಾಗೂ ಶಾಲೆಗಳು ಕೂಡ 
ಮಕ್ಕಳಗಾಗಿ ತಯಾರಾಗಿರಬೇಕು (ಯುನಿಸೆಫ್‌. 2೦1೨). 
ಆದ್ದರಿಂದ ಸ್ಥಿತ್ಯಂತರ ಮತ್ತು ಶಾಲಾ ಸಿಧ್ಧತೆ ಇವೆರಡೂ 
ಪರಸ್ಪರ ಸಂಬಂಧವನ್ನು ಹೊಂದಿರುವ ಪರಿಕಲ್ಪನೆಗಳಾಗಿವೆ. 
ಮೊದ ಮೊದಲ ಕೃತಿಗಳು ಶಾಲಾ ಸಿದ್ಧತ್ರೆಯಲ್ಲ, ಗ್ರಹಣಶಕ್ಷಿ 
ಮತ್ತು ಶೈಕಣಿಕ ಕೌಶಲ್ಯದ ಮೇಲೆ ಹೆಚ್ಚು ಒತ್ತು ನೀಡಿವೆ. 
ಆದರೆ ಇತ್ತೀಚಿನ ದಿನಗಳಲ್ಲ, ಶಾಲಾ ಸಿದ್ಧತೆ ಒಂದು ಸಮಗ್ರ 
ಪರಿಕಲ್ಪನೆಯಾಗಿದೆ. ಇದು ಒಮ್ಮಿಂದೊಮ್ಮಲೇ ನಡೆಯುವ 
ಘಟನೆಯಲ್ಲ, ಬದಲಾಗಿ ಶಾಲೆಗೆ ಸಿದ್ಧದೊಳ್ಳುವುದು ಎಂದರೆ 
ಮಗುವಿನ ಅಲ್ಪ್ಲಯ ವರೆಗಿನ ಜೀವನದ ಒಟ್ಟು ಫಲ. 
(ಜೇನಸ್‌, ಹ್ಯೂಧ್‌ ಡ್ಯೂಕ್‌, 2೨೦1೦). ಇದರೊಂದಿಗೆ 
ಶಾಲೆಗೆ ಹೋಗಲು ತಯಾರಾದ ಮಗುವಿಗೆ, ಅದರ ಕಲಿಕೆ 
ಮತ್ತು ಬೆಳವಣಿಗೆಗೆ ಪೂರಕವಾದಂತಹ ಶಾಲೆಗಳು ಬೇಕು. 
ಈ ಎಲಾ ಅಂಶಗಳನ್ನು ಪರಿಗಣಿಸಿ ಯುನಿಸೆಫ್‌, ಶಾಲಾ 
ಸಿದ್ಧತೆಯ ಮಾದರಿಯನ್ನು ತಯಾರಿಸಿದೆ. ಈ ಮಾದರಿಯಲ್ಲ 
ತಯಾರಾದ ಕುಟುಂಬಗಳು, ತಯಾರಾದ ಶಾಲೆಗಳು ಮತ್ತು 


ತಯಾರಾದ ಮಕ್ಕಳು ಈ ಮೂರು ಪ್ರಮುಖ ಆಯಾಮಗಳು 
ಶಾಲಾ ಸಿದ್ಧತೆಯಲ್ಲ ಪರಸ್ಪರ ಕಾರ್ಯನಿರ್ವಹಿಸುತ್ತವೆ. ಅಲ್ಲದೆ, 
ಅದು ಶಾಲೆಗಳು, ಕುಟುಂಬಗಳು ಮತ್ತು ಸಮುದಾಯಗಳು 
ಪ್ರಮುಖ ಪಾತ್ರವನ್ನು ವಹಿಸುವ. ಪರಿವರ್ತನಾ ಅವಧಿಯನ್ನು 
ಕುರಿತು ಮಾಹಿತಿಯನ್ನು ನೀಡಿದೆ. 


ತಯಾರಾದ ತಂದೆತಾಯಯರು 

ಪುಟ್ಟ ಮಕ್ಕಳಗೆ, ಹೆತ್ತವರು ಮತ್ತು ಪೋಷಕರು ಆರೈಕೆ ಮತ್ತು 
ವಾತ್ಸಲ್ಯವನ್ನು ನೀಡುತ್ತಾರೆ. ಹೆತ್ತವರು ಲಾಲನೆ ಪಾಲನೆಯಲ್ಲಿ 
ನಿರತರಾಗಿ ಮಗುವಿನ ವಿವಿಧ ಆವಶ್ಯಕತೆ ಮತ್ತು ಅದರ 
ಬೆಳವಣಿಗೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಅವರು 
ಮಕ್ಕಳಆಗೆ ಸರಿಯಾದ ಪೋಷಣೆ, ಉತ್ತೇಜನ, ಆರೋಗ್ಯ ರಣೆ 
ಮತ್ತು ಅಕ್ಕರೆಯ ಮನೆಯ ವಾತಾವರಣವನ್ನು ಒದಗಿಸುತ್ತಾರೆ. 
ಅಂತಹ ತಂದೆತಾಯಿಯರು ತಮ್ಮ ಲಾಲನೆ ಪಾಲನೆಗೆ 
ಪೂರಕವಾಗುವಂತಹ, ಮಗುವಿನ ಆರೈಕೆ ಕುರಿತ ಸರ್ಕಾರಿ 
ಕಾರ್ಯಕ್ರಮಗಳ ಬದ್ದೆ ತಿಆದಮಕೊಳ್ಳಲಾರಂಭಸುತ್ತಾರೆ. ವಿವಿಧ 
ಸಾಮಾಜಕ ಆರ್ಥಿಕ ಸ್ಪರದಲ್ಪರುವ ಕುಟುಂಬಗಳು ಮಕ್ಕಳ 
ಬೆಳವಣಿಗೆಗೆ ವಿಭನ್ನ ಅವಕಾಶವನ್ನು ಕಲ್ಪಸುತ್ತವೆ. ಆದರೆ 
ತಂದೆತಾಯಿಯರಿಗೆ ಈ ಬಣ್ಣೆ ವಿಷಯ ಚೆನ್ನಾಗಿ ತಿ*ದಿದ್ದರೆ 
ಮತ್ತು ಮಕ್ಕಳೊಂದಿಗೆ ಚೆನ್ನಾಗಿ ಬೆರೆತು ಲಾಲನೆ ನೀಡುತ್ತಿದ್ದರೆ 
ಮನೆಯಲ್ಲಯೇ ಇರುವ ಸಂಪನ್ಮೂಲಗಳನ್ನು ಗರಿಷ್ಠ ಮಟ್ಟಕ್ಕೆ 
ಬಳಸುವಲ್ಲ ಯಶಸ್ಷಿಯಾಗುತ್ತಾರೆ. ಅಲ್ಲದೆ. ಇವರು ಪುಟ್ಟ 
ಮಕ್ಷಳನ್ನು ಕುರಿತು ಇರುವ ವಿವಿಧ ಕಾರ್ಯಕ್ರಮಗಳನ್ನು 
ಮತ್ತು ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತಾರೆ. 
ಅಂತಹ ತಂದೆತಾಯಿಯರು ಶಾಲೆಗಳಗೆ ತಮ್ಮ ಮಕ್ಕಳು 
ಚೆನ್ನಾಗಿ ಒಗ್ಗಿಕೊಳ್ಳುವಂತೆ ಮಾಡಲು ಮತ್ತು ಅವರ ಬೆಳವಣಿಗೆ 
ಚೆನ್ನಾಗಿ ಆಗುವಂತೆ ಮಾಡಲು ಸೂಕ್ಷ ಆಸಕ್ತಿಯನ್ನು 
ಹೊಂದಿರುತ್ತಾರೆ. ಇವೆಲ್ಲವೂ ನಡೆಯಬೇಕಾದಲ್ಲ ಪುಟ್ಟ 
ಮಕ್ಷಳನ್ನು ಕುರಿತ ಕಾರ್ಯಕ್ರಮಗಳು ಅತಿ ಪ್ರಮುಖ 
ಪಾತ್ರವನ್ನು ವಹಿಸುತ್ತವೆ. ತಂದೆತಾಯಯರ ಸಹಭಾಗಿತ್ವ, 
ಅವರ ಒಳಗೊಳ್ಳುವಿಕೆ ಮತ್ತು ತಂದೆತಾಯಿಯರಿಗೆ ಶಿಕ್ಷಣ, 
ಮಕ್ಷಳ ಶ್ಥೈಕಣಿಕ ಜೀವನದಲ್ಲ ಮತ್ತು ಅವರ ಬೆಳವಣಿಗೆಯಲ್ಲ 
ಸಹಭಾಗಿಗಳಂತೆ ಇರಲು ಸಹಾಯಕವಾಗಿರುತ್ತದೆ. 


ಶಾಲೆಗೆ ಮಕ್ಕಳು ತಯಾರಾಗುವಿಕೆ 
ಮಕ್ಕಳ ಮೊದಲ ಐದು ವರ್ಷಗಳು. ಅವರು ತಮ್ಮ ಪರ್ಯಾಪ್ತ 


ಸಾಮರ್ಥ್ಯಕ್ಕೆ ಬೆಕೆಯಲು ಸದವಕಾಶದ ದ್ವಾರವೆಂದು 
ಸಾಬೀತಾಗಿದೆ. ಆದ್ದರಿಂದ, ಪುಟ್ಟ ಮಕ್ಕಳ ಅಭವೃಧ್ಧಿ 
ಕಾರ್ಯಕ್ರಮಗಳು ಮಕ್ಷಕ ಬೆಳವಣಿಗೆಗೆ ಅತ್ಯವಶ್ಯಕ, 
ಎನ್ನುವುದನ್ನು ಸರ್ವಸಮ್ಮತ ಅಭಿಪ್ರಾಯವಾಗಿದೆ. ಅಲ್ಲದೆ ಈ 
ಸರ್ವಾಂಗೀಣ ಬೆಳವಣಿಗೆಯ ವಿಧಾನವು ಅವರ ಆರೋಗ್ಯ, 
ಪೋಷಣಿ ಮತ್ತು ಬೆಳವಣಿಗೆಗೆ ಕಡ್ಡಾಯವಾಗಿ ಸಮಾನ 
ಒತ್ತನ್ನು ನೀಡುವಂತೆ ಮಾಡಿದೆ. ಏಕೆಂದರೆ ಇವೆಲ್ಲದರ 
ಕೂಡು ಫಲವಾಗಿಯೇ ಮಕ್ಷಳು ಪರ್ಯಾಪ್ತ ಮಟ್ಟಕ್ಕೆ 
ಬೆಳೆಯುತ್ತಾರೆ. ಮಕ್ಷಳ ಅಭವೃಧ್ಧಿಗೆ ಅವಕಾಶವನ್ನು ಕಲ್ತಸುವ. 
ಈ ಸಮಗ್ರ ಬೆಳವಣಿಗೆಯ ವಿಧಾನವು ಮಗುವನ್ನು ಕೇವಲ 
ದೈಹಿಕವಾಗಿ ಪುಷ್ಣಿಗೊಳಸುವುದೇ ಅಲ್ಲದೆ, ಸಾಮಾಜಕವಾಗಿ 
ಮತ್ತು ಭಾವನಾತ್ಕಕವಾಗಿ ಸಮರ್ಥನನ್ನಾಗಿಸುವ ಕಡೆಗೆ 
ಗಮನ ಹರಿಸುತ್ತದೆ. ಮಗುವು ಶಾಲೆಗೆ ಸೇರಿದ ಆರಂಭಕ 
ವರ್ಷಗಳಕಲ್ತ್ಪ ಅರಿವಿನ ಮತ್ತು ಭಾಷಾ ಕೌಶಲ್ಯಕ್ತೆ ಸಂಬಂಧಪಟ್ಟ 
ವಿಚಾರಗಳು, ಅವರ ಶಾಲೆಗೆ ತಯಾರಾಗುವಿಕೆಯಲ್ಲ 
ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಬೆಳವಣಿಗೆಯ 
ಪ್ರಕ್ರಿಯೆಯಲ್ಲ ಕಲಕೆ ಮತ್ತು ಪರಸ್ಪರ ಬೆರೆಯುವಿಕೆಯಿಂದ 
ಕಅತ ಅನೇಕ ಪ್ರಭಾವಗಳು ಮತ್ತು ಕೌಶಲ್ಯಗಳನ್ನು 
ಮಗುವು ತೋರಿಸುತ್ತದೆ. ಆದ್ದರಿಂದ ಪುಟ್ಟಮಕ್ಕಕ ಬಣ್ಣೆ 
ಇರುವ ಉಪಕ್ರಮಗಳು ಮತ್ತು ಕಾರ್ಯಕ್ರಮಗಳು ಮಗುವು 
ಶಾಲೆಗೆ ತಯಾರಾಗುವಿಕೆಯಲ್ಲ ಅತಿ ಮುಖ್ಯ ಪಾತ್ರವನ್ನು 
ವಹಿಸುತ್ತವೆ. ಆದರೆ, ಅವು ಪರಿಣಾಮಕಾರಿಯಾಗಿರಲು 
ಉತ್ತಮ ಗುಣಮಟ್ಟವನ್ನು ಹೊಂದಿದ್ದು, ಸಂದರ್ಭಕ್ಕೆ 
ಸೂಕ್ತವಾಗಿರಬೇಕು. ಮಕ್ಕಳ ಸಾಮಾಜಕ-ಸಾಂಸ್ಕೃತಿಕ 
ಸನ್ನಿವೇಶವನ್ನು ಅರ್ಥಮಾಡಿಕೊಂಡು ಅವರ ವಯಸ್ಸು 
ಹಾಗೂ ಸಂಸ್ಕೃತಿಗೆ ಸಂಬಂಧಿಸಿದ ಚಟುವಟಕೆಗಳು ಮತ್ತು 
ವಸ್ತುಗಳನ್ನು ಒದಗಿಸುವುದರಿಂದ ಈ ಕಾರ್ಯಕ್ರಮವನ್ನು 
ಲ್ಲಛಾ ಮಕ್ನಳಗೂ ತಲುಪುವಂತೆ ಮಾಡಬಹುದು. ಭಾರತದಲ್ಲ 
ಈ ಕಾರ್ಯಕ್ರಮಗಳನ್ನು ಸರ್ಕಾರ, ಸರ್ಕಾರೇತರ ಸಂಸ್ಥೆಗಳು, 
ಸ್ಥಳೀಯ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ೦ದ ನಡೆಸಲಾಗುತ್ತಿದೆ. 
ಇಲ್ಲ ಯಾವುದೇ ನಿಗದಿತವಾದ ನಿಯಮಗಳಲ್ಲದೆ 
ಪ್ರತಿಯೊಬ್ಬರೂ ತಮಗೆ ತಿಆದ ಹಾಗೂ ತಮ್ಮ ಸಾಮರ್ಥ್ಯಕ್ಕೆ 
ತಕ್ಕಂತೆ ಈ ಕಾರ್ಯಕ್ರಮವನ್ನು ನಡೆಸುತ್ತಿಧಾರೆ. ಇಂತಹ 
ಭನ್ನು ಗುಣಮಟ್ಟದ ಕಾರ್ಯಕ್ರಮಗಳಂದಾಗಿ ಮಕ್ಷಳಗೆ 
ದೊರೆಯುವ ಪ್ರಯೋಜನವೂ ಬೇರೆ ಬೇರೆಯಾಗಿರುತ್ತದೆ. 
ಇದರ ಪರಿಣಾಮವೇನೆಂದರೆ. ಮಕ್ಕಳು ಶಾಲಾ ಶಿಕ್ಷಣಕ್ಕೆ 
ವಿಭನ್ನು ರೀತಿಗಳೂ ತಯಾರಾಗಿ ಬಂದಿರುತ್ತಾರೆ, ಅದನ್ನು 
ಶಾಲೆಗಳು ಒಪ್ಪಿಕೊಂಡು ಅದಕ್ಕೆ ಸರಿಯಾಗಿ ತಾವೂ 
ತಯಾರಾಗಖೇಕಾಗುತ್ತದೆ. 


ಸಿದ್ಧ ಶಾಲೆಗಳು 

ಸಿದ್ಧ ಶಾಲೆಗಳ ಪ್ರಮುಖ ಅಂಶವೆಂದರೆ, ಎಲ್ಲಾ ಮಕ್ಕಳೂ 
ಕಲಯುವಂತಹ ವಾತಾವರಣವನ್ನು ಸೃಷ್ಟಿಸುವುದು. 
ಇತ್ತೀಚಿನ ದಿನಗಳ ಶೈಕ್ಷಣಿಕ ಹಕು ಕಾನೂನಿನ 
ಅಡಿಯಲ್ಲ ಹೆಚ್ಚನ ಮಕ್ಷಳಗೆ ಪ್ರಾಥಮಿಕ ಶಿಕ್ಷಣ ಸುಲಭವಾಗಿ 
ದೊರಕುವುದು ಸಾಧ್ಯವಾಗಿದೆ. ಆದರೆ ಮಕ್ಕಳು ಪ್ರಾಥಮಿಕ 
ಶಿಕ್ಷಣಕ್ಷೆ ಸುಲಭವಾಗಿ ಪರಿವರ್ತನೆಯನ್ನು ಹೊಂದುವಲ್ಲ 
ಯಶಸ್ಲಿಯಾಗುವಂತೆ, ಶಾಲೆಗಳು ಮಕ್ಕಳ ಸಾಮರ್ಥ್ಯಕ್ಕೆ 
ಅನುಗುಣವಾಗಿ ಸಂದರ್ಭಕ್ಕೆ ತಕ್ಷ ಪುಸ್ತಕಗಳನ್ನು. ವಸ್ತುಗಳನ್ನು 
ಮತ್ತು ಪಠ್ಯಕ್ರಮಗಳನ್ನು ಒದಗಿಸಬೇಕಾಗುತ್ತದೆ. ಸಿಧ್ಧ 
ಶಾಲೆಗಳು ಪ್ರಮುಖವಾಗಿ ಮೂರು ಮುಖ್ಯ ಹಂತಗಳ ಮೇಲೆ 
ಗಮನಹರಿಸಬೇಕಾಗುತ್ತದೆ 1) ಸ್ಥಿತ್ಯಂತರದ ಪೂರ್ವ ಹಂತ 
೨) ಸ್ಥಿತ್ಯಂತರದ ಹಂತ ಮತ್ತು 3) ಶಾಲಾ ವಾತಾವರಣಕ್ಷೆ 
ಒಗ್ಗಿಕೊಳ್ಳುವಂತೆ ಮಾಡುವುದು. ಸ್ಥಿತ್ಯಂತರದ ಪೂರ್ವ 
ಹಂತದಲ್ಲ ಪುಟ್ಟ ಮಕ್ಕಳನ್ನು ಕುರಿತ ಕಾರ್ಯಕ್ರಮಗಳೊಂದಿಗೆ 
ಸಂಪರ್ಕವನ್ನು ಹೊಂದುವುದು ಅತ್ಕಾವಶ್ಯಕವಾಗಿರುತ್ತದೆ. 
ಶಾಲೆಗಳು. ಸಮುದಾಯದಲ್ಲರುವ ಮಕ್ಕಳು ಯಾವ 
ಬಗೆಯ ಕಾರ್ಯಕ್ರಮಗಕಲ್ಲ ಭಾಗವಹಿಸುತ್ತಾರೆ, ಎಂತಹ 
ಅನುಭವದೊಂದಿಗೆ ಮತ್ತು ಕಲಕೆಯೊಂದಿಗೆ ಅಲ್ಲದೇ 
ಯಾವ ಸಾಮಾಜಕ ಸಾಂಸ್ಕೃತಿಕ ಹಿನ್ನಲೆಯೊಂದಿಗೆ 
ಶಾಲೆಗೆ ಪ್ರವೇಶಿಸುತ್ತಾರೆ ಎಂಬುವುದನ್ನು ಕುರಿತು ಗಮನ 
ಹರಿಸಬೇಕಾಗುತ್ತದೆ. ಈ ಎಲ್ಲಾ ಮಾಹಿತಿಗಆಂದಾಗಿ ಆ 
ಪುಟ್ಟ ಮಕ್ಷಕ ಅನುಭವದ ಆಧಾರದ ಮೇರೆಗೆ ಶ್ಲಿಕಕರು 
ಮಕ್ಷಳನ್ನು ಹೇಗೆ ಗುಂಪುಗಳನ್ನಾಗಿ ವಿಭಾಗಿಸಬಹುದು, 
ಅಲ್ಲದೇ ಯಾವ ಬೋಧನಾ ವಿಧಾನವನ್ನು ಬಕನಿ ವಿವಿಧ 
ಬಗೆಯ ತಯಾರಿಯೊಂದಿಗೆ ಮಕ್ಕಕನ್ನು ತಲುಪಬಹುದು 
ಎಂದು ತಿಆಯಲು ಸಹಾಯವಾಗುತ್ತದೆ. ಆದ್ದರಿಂದ ಕಲಅಕಾ 
ಪ್ರಕ್ರಿಯೆಯಲ್ಲ ಮಕ್ಕಳು ಶಾಲೆಯನ್ನು ಒಪ್ಪಿ. ಉತ್ಸಾಹದಿಂದ 
ಭಾಗವಹಿಸುವಲ್ಲ ಪುಬಾಣಿ ಮಕ್ನಳನ್ನು ಕುರಿತ ಕಾರ್ಯಕ್ರಮದ 
ಕಾರ್ಯಕರ್ತರು. ಶಾಲೆಯ ಶ್ಲಿಕಕರು ಮತ್ತು ಪೋಷಕರ 
ನಡುವಿನ ಸಂಪರ್ಕ ಅತಿ ಮುಖ್ಯವಾಗಿರುತ್ತದೆ. ಸ್ಥಿತ್ಯಂತರದ 
ಹಂತದಲ್ಲ ಎಂದರೆ, ಮಗುವು ಶಾಲೆಯನ್ನು ಸೇರಿದ 
ಕೆಲವು ದಿನಗಳಲ್ಲ ಅದು ಸಾಕಷ್ಟು ಹೊಂದಾಣಿಕೆ ಮತ್ತು 
ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಸಿದ್ಧ ಶಾಲೆಗಳು 
ಇವೆಲ್ಲವುಗಳ ಕುರಿತು ಎಚ್ಚರಿಕೆಯನ್ನು ವಹಿಸಿ, ವಿಭಿನ್ನ 
ರೀತಿಯ ಮತ್ತು ಪರಸ್ಪರ ಬೆರೆಯುವಂತಹ ಚಟುವಟಕೆಗಳು 
ಮತ್ತು ಯೋಜನೆಗಳನ್ನು ಹಮ್ಮಿಕೊಳ್ಳುವುದರಿಂದ ಮಕ್ಕಳು 
ಶಾಲಾ ವಾತಾವರಣಕ್ಕೆ, ನಿತ್ಯಕ್ರ್ತಮಗಳಗೆ ಮತ್ತು ನಿರೀಕ್ಷೆಗಳಗೆ 
ಹೆಚ್ಚು ಸುಗಮವಾಗಿ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. 
ಆದ್ದರಿಂದ ಸಿದ್ಧ ಶಾಲೆಗಳು, ಈ ಸ್ಥಿತ್ಯಂತರ ಅವಧಿಯನ್ನು 
ಕುರಿತು ಸೂಕ್ಷ್ಮ ಮಾಹಿತಿಯನ್ನು ಹೊಂದಿರುವ ಮತ್ತು 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೨೦17 


ಸೂಕ್ತವಾದ ಪಠ್ಯಕ್ರಮಗಳನ್ನು ರೂಪಿಸುವಂತಹ ಶ್ಲಿಕಕರನ್ನು 
ಹೊಂದಿರಬೇಕಾಗುತ್ತದೆ. ಈ ಕ್ಲಿಕಕರು. ಮಕ್ಕಳು ಯಾವಾಗ 
ತಾವು ಹೊಂದಿಕೊಳ್ಳುತ್ತಾರೆ ಮತ್ತು ಹೇಗೆ ಎಂದು ತಿಆದು 
ಮಕ್ಕಳ ನಿರೀಕ್ಷೆಗೆ ಅನುಗುಣವಾಗಿ ಉಳದ ಪಠ್ಯಕ್ರಮಗಳನ್ನು 
ರೂಪಿಸಬೇಕಾಗುತ್ತದೆ. ಇಂತಹ ಪ್ರಕ್ರಿಯೆಗಳು ಮಗುವಿನ 
ವಿಶ್ವಾಸವನ್ನು ಹೆಚ್ಚಿಸುವಲ್ಲ ಮತ್ತು ಯಾವುದೇ ಭಯವಿಲ್ಲದೇ 
ಹೊಸ ಕಲಕೆಯ ವಿಧಾನವನ್ನು ಕ್ರೀಕರಿಸುವಂತೆ ಮಾಡುವಲ್ಲಿ 
ಸಹಕಾರಿಯಾಗಿವೆ. ಆದ್ದರಿಂದ, ಶಾಲೆಗಳಲ್ಲ ಸ್ಥಿತ್ಯಂತರ 
ಪೂರ್ವ ಹಂತ, ಸ್ಥಿತ್ಯಂತರದ ಹಂತ, ಶಾಲೆಗೆ ಮಗುವು 
ಒಗ್ಗಿಕೊಳ್ಳುವ ಹಂತ ಇವೆಲ್ಲವೂ ಸಿದ್ಧ ಶಾಲೆಗಳ ಪ್ರಮುಖ 
ಭಾಗಗಳಾಗಿವೆ. 


ತೀರ್ಮಾನ 
ಶಾಲಾ ಸಿಧ್ಧತೆ ನಡೆಯುವುದು, ಪೋಷಕರು, ಮಕ್ಕಳು ಮತ್ತು 
ಶಾಲೆಗಳು ಈ ಪ್ರಕ್ರಿಯೆಯಲ್ಲ ಭಾಗವಹಿಸಿದಾಗ ಮಾತ್ರ 


References 

1. ASER 2013, 9th Annual Status of Education Report. 

2. Janus,M; Hughes,D; Duku,E 2010 Patterns of School Readiness among selected subgroups of Canadian Children: Children with 
special needs and children with diverse language background. Oxford center for Child Studies, McMaster University, Canada 

3. UNICEF 2012 School Readiness and Transition. A companion to child friendly school manual. NY; UNICEF 


ಸಾಧ್ಯ. ಇದರಲ್ಲ ಪ್ರತಿಯೊಬ್ಬರ ಪಾತ್ರವು ಮುಖ್ಯವಾಗಿರುತ್ತದೆ. 
ಶಾಲೆಗಳಲ್ಲ ಅನುಕೂಲಕರ ವಾತಾವರಣವನ್ನು 
ರೂಪಿಸುವ ಕಾರ್ಯಕ್ರಮಗಳು ಮತ್ತು ನೀತಿ- 
ನಿಯಮಗಳು ಪೂರಕವಾಗಿರಬೇಕಾಗುತ್ತದೆ. ಮಕ್ಕಳು ಶಾಲೆಗೆ 
ತಯಾರಾಗಲು, ಉತ್ತಮ ಗುಣಮಟ್ಟದ ಆರಂಭಕ ಬಾಲ್ಯದ 
ಶಿಕ್ಷಣ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳುವುದು ಅಗತ್ಯವಾಗುತ್ತದೆ. 
ಶಾಲಾ ಸಿದ್ದತೆ, ಆರಂಭಕ ಬಾಲ್ಯದ ಶಿಕ್ಷಣ ಕಾರ್ಯಕ್ರಮ 
ಮತ್ತು ಪ್ರಾಥಮಿಕ ಶಾಲೆಗಳ ನಡುವಿನ ಉತ್ತಮ 
ಸಂಪರ್ಕದಿಂದ ಸಾಧ್ಯವಾಗುತ್ತದೆ. ಅಂತಿಮವಾಗಿ ನಾವು 
ಶಾಲಾ ಸಿದ್ಧತೆಯನ್ನು, ಮಕ್ಕಳು ಶಾಲಾ ವಾತಾವರಣಕ್ಷೆ 
ಒದ್ಗಿಕೊಳ್ಳುವುದು ಮತ್ತು ಶಿಕ್ಷಣಕ್ಲಾಗಿ ಮುಖ್ಯವಾದ ಪ್ರಕ್ರಿಯೆ 
ಎಂದು ಮನಗಂಡಲ್ತ., ಮಕ್ಕಳ ಭಾವನೆಗಳನ್ನು ಸೂಕ್ಷವಾಗಿ 
ಅರಿಯುವ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿರುವಂತಹ 
ಶ್ಲಿಕಕರು ಮತ್ತು ಶಿಶು ಆಧಾರಿತ ಪ್ಲಿಕಕರನ್ನು ಹೆಚ್ಚು 
ಪೋತ್ಸಾಹಿಸಬೇಕಾಗುತ್ತದೆ. 


\] 


ವೃಂದಾರವರು ಹ್ಯೂಮನ್‌ ಎಕೋಲಜ ಸೆಂಟರ್‌, ಬಾಲಾ ಇಪ್ಲಿಟ್ಯೂಟ್‌ ಆಫ್‌ ಸೋಶಿಯಲ್‌ ಸೈನ್‌. ಮುಂಬೈನಲ್ಲ ಪ್ರೊಫೆಸರ್‌ ಆಗಿಧಾರೆ 
ಮತ್ತು ಆರಂ೪ಕ ಬಾಲ್ಯ ಶಿಕ್ಷಣ ಮತ್ತು ಅಭವೃದ್ಧಿ ಒಕ್ಕೂಟದ ಅಧ್ಯಕರಾಗಿಧಾರೆ(ಎಇಸಿಇಡಿ), ಇದು ರಾಷ್ಟ್ರಿಯ ಸಂಸ್ಥೆಗಳ ಜಾಲವಾಗಿದೆ 
ಮತ್ತು ಇಲ್ಲ ಪ್ರತಿಯೊಬ್ಬರೂ ಪುಟ್ಟ ಮಕ್ಕಳ ಅಭವೃಧ್ಧಿಗಾಗಿ ಕೆಲಸ ಮಾಡುತ್ತಾರೆ. ಪ್ರೊ! ದತ್ತಾರವರು ಮಾನವನ ಅಭವೃದ್ಧಿ (ಹ್ಯೂಮನ್‌ 
ಡೆವಲಪ್‌ ಮೆಂಟ್‌)ಯಲ್ಲ ಪಿಹೆಚ್‌. ಡಿ.ಯನ್ನು ಪಡೆದಿಧಾರೆ. ಅಲ್ಲದೇ ಶಿಶು ಶಿಕ್ಷಣ ವಿಷಯವನ್ನು ಕುರಿತು ಸೂಕ್ಷ ಸಂಶೋಧಕರಾಗಿದಾರೆ. 
ಅವರು ಆರಂಭಕ ಬಾಲ್ಯ ಶಿಕ್ಷಣ ಕಾರ್ಯಕ್ರಮ, ಶ್ಲಿಕಕರ ತರಬೇತಿ ಮತ್ತು ಮಕ್ಕಳ ಅಭಿವೃದ್ಧಿಯ ಮೇಲೆ ಆರಂಭಕ ಬಾಲ್ಯ ಶಿಕ್ಷಣ 


ಕಾರ್ಯಕ್ರಮದ ಪರಿಣಾಮ, ಇವುಗಳ ಗುಣಮಟ್ಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಮೇಲೆ ಕೆಲಸ ಮಾಡಿದಾರೆ. ಅವರು ಅನೇಕ ಕೃತಿಗಳನ್ನು 


ಪಕಟಸಿಧಾರೆ. 2೦೦5 ರಲ್ಲ ಪ್ರೊ ದತ್ತಾರವರು ವರ್ಡ್‌ ಫೋರಂ ಫೌಂಡೆಷನ್‌ ರವರಿಂದ ಭಾರತದ ಪರವಾಗಿ ಜಾಗತಿಕ ಮುಖಂಡರಾಗಿ 
ಆಯ್ದೆಯಾಗಿದ್ದರು. ಅಲ್ಲದೇ ಅವರು ೭೦೦5 ರಲ್ತ ಅಮೇರಿಕಾದ ಸೀನಿಯರ್‌ ಪುಲ್‌ ಬೈಟ್‌ ರಿಸರ್ಚ್‌ ಫೆಲೋಷಿಪ್‌ ನ ವಿಜೇತರಾಗಿದಾರೆ. 
ಅವರನ್ನು ind೩ಪiss.edಟ ಅಥವಾ vdatta05@hotmail.com ನ್ರ ಸಂಪರ್ಕಿಸಬಹುದು. 


WYP TT 


We 


